ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಚುನಾವಣಾ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪೊಲೀಸ್‌ರ ವಿರುದ್ದ ಜರುಗಿಸಿರುವ ಕ್ರಮಗಳ ಬಗ್ಗೆ 


ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತ್ರ):- 
787 (725) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2019ರ ವಿಧಾನಸಭಾ ಉಪಚುನಾವಣೆಯ ಅಕ್ರಮಗಳಲ್ಲಿ ಪೊಲೀಸ್‌ ಇಲಾಖೆಯ ನೌಕರರು 
ಭಾಗಿಯಾಗಿರುವುದು ನಿಜವೆ; ಇದ್ದಲ್ಲಿ, ಅವರ ಹೆಸರು, ಹುದೆವಾರು ವಿವರ ನೀಡುವುದು; 


(ಆ) ಯಶವಂತಪುರ ವಿಧಾನಸಭಾ ಕ್ಲೇತ್ರದ ಉಪಚುನಾವಣೆಯ ಅಕ್ರಮಗಳಲ್ಲಿ ಪೊಲೀಸ್‌ ಇಲಾಖೆಯ 
ಪೇದೆ ಮತ್ತು ಮುಖ್ಯಪೇದೆಗಳು ಭಾಗಿಯಾಗಿರುವುದು ನಿಜವೇ ; ಇದ್ದಲ್ಲಿ ಅವರ ಹೆಸರು, ಹುದೆ ಹಾಗೂ ಆ 
ಸಮಯದಲ್ಲಿ ಅವರು ಕೆಲಸ ಮಾಡುತ್ತಿದ್ದ ಇಲಾಖಾವಾರು ವಿವರ ಮತ್ತು ಎಷ್ಟು ವರ್ಷಗಳಿಂದ ಆ 
ಇಲಾಖೆಯ ಯಾವ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎ೦ಬ ವಿವರ ನೀಡುವುದು; 


(ಇ) ಸದರಿಯವರು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ದೂರು ನೀಡಿರುವವರು ಯಾರು ಮತ್ತು 
ದೂರಿನ ಪ್ರತಿ ನೀಡುವುದು; 


(ಈ) ಸದರಿಯವರ ವಿರುದ್ಧ ಚುನಾವಣಾ ಆಯೋಗ ಮತ್ತು ಪೊಲೀಸ್‌ ಆಯುಕ್ತರ ಕಛೇರಿಯಲ್ಲಿ ದೂರು 
ದಾಖಲಾಗಿರುವುದು ನಿಜವೇ; ಇದ್ದಲ್ಲಿ, ಚುನಾವಣಾ ಆಯೋಗ ಇವರುಗಳ ವಿರುದ್ಧ ಮಾಡಿರುವ 
ಶಿಫಾರಸ್ಸು ಮತ್ತು ಪೊಲೀಸ್‌ ಇಲಾಖೆ ಕೈಗೊಂಡಿರುವ ಕ್ರಮಗಳ ವಿವರ ನೀಡುವುದು; 


(ಉ) ಸದರಿ ಪೊಲೀಸರು ಪೊಲೀಸ್‌ ಇಲಾಖೆಯಲ್ಲಿ ನೇಮಕಾತಿಯಾದ ಹುದ್ದೆಗೆ ತಕ್ಕಂತೆ ಕೆಲಸ 
ನಿರ್ವಹಿಸಲು ನ್ಯಾಯ ಒದಗಿಸದೇ ಬೇರೆ ಇಲಾಖೆಗಳಿಗೆ ಎರವಲು ಸೇವೆ ಮೇಲೆ ಕರ್ತವ್ಯ ನಿರ್ವಹಿಸದಂತೆ 
ತಡೆಗಟ್ಟಲು ಪೊಲೀಸ್‌ ಇಲಾಖೆ ಕೈಗೊಳ್ಳುವ ಕ್ರಮಗಳೇನು ? (ವಿವರ ಒದಗಿಸುವುದು) 


